ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ವಿಶ್ವ ವಿದ್ಯಾನಿಲಯಗಳಲ್ಲಿ ಉಪಕುಲಪತಿಗಳ ನೇಮಕ ಬಗ್ಗೆ 
ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 
25 (109) ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ವಿಶ್ವ ವಿದ್ಯಾನಿಲಯಗಳಲ್ಲಿ ಉಪಕುಲಪತಿಗಳ ನೇಮಕಾತಿಗಳು ಮಾರಾಟದ ವಸ್ತುಗಳಾಗಿದೆ ಎಂಬ 
ಆರೋಪವಿದ್ದು, ಈ ಬಗ್ಗೆ ಸುಧಾರಣೆ ತರಲು ಸರ್ಕಾರದ ಮುಂದಿರುವ ಯೋಜನೆಗಳಾವುವು; 


(ಆ) ಉಪಕುಲಪತಿಗಳನ್ನು ಜಾತಿ ಮತ್ತು ಧರ್ಮಗಳ ಆಧಾರದಲ್ಲಿ ನೇಮಕ ಮಾಡುವುದಕ್ಕೆ 
ಅವಕಾಶಗಳಿದೆಯೆೇ; (ವಿವರ ನೀಡುವುದು) 


(ಇ) ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಧರ್ಮದ ಉಪಕುಲಪತಿಗಳನ್ನು ನೇಮಿಸಲಾಗಿದೆ; (ವಿವರ 
ನೀಡುವುದು) 


(ಈ) ವಿಶ್ವ ವಿದ್ಯಾನಿಲಯ ಕಾಯ್ದೆ 2018 ಜಾರಿಗೆ ತರದೇ ಇರಲು ಕಾರಣಗಳೇನು; (ವಿವರ ನೀಡುವುದು) 


(ಉ) ವಿಶ್ವ ವಿದ್ಯಾನಿಲಯಗಳಲ್ಲಿ ಕಾರ್ಯನಿರ್ಪಹಿಸುತಿರುವ ಪೀಠಗಳು ಸರಿಯಾಗಿ 
ಕಾರ್ಯನಿರ್ವಹಿಸದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ರಾಜ್ಯದಲ್ಲಿ ಕಾರ್ಯನಿರ್ಪಹಿಸುತಿರುವ 
ಪೀಠಗಳೆಷ್ಟು; ಇದಕ್ಕೆ ಇರುವ ಅನುದಾನ ಎಷ್ಟು? (ವಿಶ್ವ ವಿದ್ಯಾನಿಲಯವಾರು ವಿವರ ನೀಡುವುದು) 


